tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸ೦ಖ್ಯೆ: 544 (691) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಠಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ಎವಿಷಯ : ರಾಜ್ಯದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಕೃಷಿ ನೀರಾವರಿ ಪಂಪುಸೆಟ್‌ಗಳಿಗೆ ಕಾಲಮಿತಿಯಲ್ಲಿ 
ಸಂಪರ್ಕ ಕಲ್ಪಿಸದಿರುವ ಕುರಿತು 


(ಅ) ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಮೆಸ್ಕಾಂ ವ್ಯಾಪ್ಲಿಯಲ್ಲಿ ರೈತರ ಕೃಷಿ ಪಂಪು 
ಸೆಟ್‌ಗಳಿಗೆ ಮಾರ್ಗ ವಿಸರಣೆ ಯೋಜನೆಯಲ್ಲಿ ನೋಂದಾಯಿಸಲಾದ ಅರ್ಜಿಗಳ ಸಂಖ್ಯೆ 
ಎಷ್ಟು; ಅವುಗಳಲ್ಲಿ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲು ಶುಲ್ಕವನ್ನು ಪಾವತಿಸದ 
ಅರ್ಜಿಗಳ ಸಂಖ್ಯೆ ಎಷ್ಟು; 


(ಆ) ಈ ಶುಲ್ಕ ಪಾವತಿಸಿದ ರೈತರ ಜೇಷ್ಟತಾ ಪಟ್ಟೆಯನ್ನು ಪಾರದರ್ಶಕವಾಗಿಸಲು 
ಇಲಾಖೆಯಿಂದ ಕೈಗೊಂಡ ಕ್ರಮಗಳಾವುವು; ರೈತರು ಇಲಾಖಾ ವೆಬ್‌ ಸೈಟ್‌ಗಳ ಮೂಲಕ 
ಜೀಷ್ಟತೆಯನ್ನು ತಿಳಿಯಲು ಅವಕಾಶವನ್ನು ಕಲ್ಪಿಸಲಾಗಿದೆಯೇ; ಇಲ್ಲವಾದಲ್ಲಿ 
ಕಾರಣವೇನು; 


(ಇ) ಈ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲು ಶುಲ್ಕವನ್ನು ಪಾವತಿಸಿಕೊ೦ಂಡರೂ ಸಹಾ 
ಸಾಮಾಗಿಗಳನ್ನು ನೀಡದೇ ವರ್ಹಾನುಗಟ್ಟಿಲೇ ವಿದ್ಯುತ್‌ ಸಂಪರ್ಕವನ್ನು ನೀಡದಿರಲು 
ಕಾರಣವೇನು ; ಇದರಿಂದ ರೈತರ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗಿ ಆರ್ಥಿಕ 
ನಷ್ಟವನ್ನು ಅನುಭವಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಈ ಅರ್ಜಿಗಳಿಗೆ 
ಕಲ್ಪಿಸಲು ಕನಿಷ್ಠ ಕಾಲಮಿತಿಯನ್ನು ನಿಗದಿ ಪಡಿಸಲು ಇರುವ ತೊಡಕುಗಳೇನು? 


